ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಕರ್ನಾಟಿಕ ಭೂಸುಧಾರಣಾ ಕಾಯಿದೆಯಡಿ ವಿಧಿ79ಎ ಮತ್ತು 79ಬಿ ಅನ್ವಯದ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು -- 
166 (303) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಿಕ ಭೂಸುಧಾರಣಾ ಕಾಯಿದೆಯಡಿ ವಿಧಿ 79ಎ ಮತ್ತು 79ಬಿ ಯಾವುದೇ ವ್ಯಕ್ತಿ 1-3-1974ರ 
ನಂತರ ಖರೀದಿಸಿದ ಜಮೀನುಗಳಿಗೆ ಅನ್ವಯಿಸುವ ಅಂಶ ಸರ್ಕಾರದ ಗಮನದಲ್ಲಿದೆಯೇ; 


(ಆ) ಜಿಲ್ಲಾಧಿಕಾರಿಗಳ ಕರ್ನಾಟಿಕ ಭೂ ಕಂದಾಯ 1964ರ ನಿಯಮ 95(2) ರಡಿಯಲ್ಲಿ ಒಬ್ಬ ವ್ಯಕ್ತಿಯು ಭೂ 
ಪರಿವರ್ತನೆ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸುವಾಗ ಪ್ರಶ್ನಿತ ಜಮೀನು ಖರೀದಿಸಿದ ಜಮೀನಲ್ಲದೆ ಪಿತ್ರಾರ್ಜಿತ 
ಅಥವಾ ಸ್ವಂತ ಜಮೀನಾಗಿದ್ದರೂ ಸಹ ಸದರಿ ಜಮೀನಿನ ಬಗ್ಗೆ ಉಪ ವಿಭಾಗಾಧಿಕಾರಿಗಳಿಂದ79ಎ ಮತ್ತು 
79ಬಿ ಹಿಂಬರಹ ಪಡೆದು ಲಗತ್ತಿಸಲು ನಿರ್ಬಂಧ ವಿಧಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಈ ನಿಬಂಧನೆಯಿಂದ ವಿನಾಯಿತಿ ನೀಡಲು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು 
ನೀಡಲಾಗುವುದೇ? (ಸ್ಪಷ್ಟ ಉತ್ತರ ನೀಡುವುದು) 


